ಕರ್ನಾಟಕ ವಿಧಾನ ಪರಿಷತ್ತು 


;-1401 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ p 
2. ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು: : ಡಾ! ವೈ.ಎ.ನಾರಾಯಣ ಸ್ವಾಮಿ (ಶಿಕ್ಷಕರ ಕ್ಷೇತ್ರ) 
3, ಉತ್ತರಿಸುವ ದಿನಾಂಕ -': 23.09.2021 
4. ಉತ್ತರಿಸುವ ಸಚಿವರು : ಗೃಹ ಸಚಿವರು 
ಈ ಪಕ್ಗ 
| ಪ್ರ ಉತ್ತರ 
ಸಂ. 4 ನ್‌ 
‘ಅ ಕರ್ನಾಟಕ ರಾಜ್ಯ ದಲ್ಲಿನ ಪ್ರಾಸಿಕ್ಯೂ ಷನ್‌ ರೇಟ್‌” | National Crime Records Bureau ಬಿಡುಗಡೆ ಮಾಡಿರುವ “cಗMe in India 


ಎಷ್ಟು 


w 


2020” ವರದಿಯಲ್ಲಿನ ಅಂಶಗಳ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ 2020ನೇ 
ಸಾಲಿಗೆ ಸಂಬಂಧಿಸಿದಂತೆ ಶಿಕ್ಷೆ ಪ್ರಮಾಣ ಈ ಕೆಳಕಂಡಂತಿದೆ. 

1. ಭಾ.ದ.ಸಂ. ಅಡಿಯಲ್ಲಿನ ಪ್ರಕೆರಣಗಳು - 51.2% 

2. ವಿಶೇಷ ಕಾಯ್ದೆಯಡಿಯಲ್ಲಿನ ಪ್ರಕರಣಗಳು - 82.7% 


|e E ಪ್ರಾಸಿಕ್ಯೂಷನ್‌ ರೇಟ್‌ ಭಾರತ ದೇಶದ 


ಸರಾಸರಿ ಪ್ರಾಸಿಕ್ಯೂಷನ್‌ ದರಕ್ಕಿಂತ ಎಷ್ಟು 
ವ್ಯತ್ಯಾಸವಿದೆ; 


National Crime Records Bureau ಬಿಡುಗಡೆ ಮಾಡಿರುವ “೦m in ndia 
2020” ವರದಿಯಲ್ಲಿನ ಅಂಶಗಳ ಪ್ರಕಾರ ರಾಷ್ಟ್ರಮಟ್ಟದಲ್ಲಿ '2020ನೇ ಸಾಲಿಗೆ 
ಸಂಬಂಧಿಸಿದಂತೆ ಶಿಕ್ಷೆ ಪ್ರಮಾಣ ಈ ಕೆಳಕಂಡಂತಿದೆ. - 

1. ಭಾ.ದ.ಸಂ. ಅಡಿಯಲ್ಲಿನ ಪ್ರಕರಣಗಳು - 59.02% 

2. ವಿಶೇಷ ಕಾಯ್ದೆಯಡಿಯಲ್ಲಿನ ಪ್ರಕರಣಗಳು - 87.05% 


ಇ ಈ ಪ್ರಾಸಿಕ್ಯೂಷನ್‌ ರೇಟ್‌ ಇಷ್ಟು ಕಡಿಮೆ ಇರಲು 
ಕಾರಣ ಏನು; 


- ಪ್ರಮುಖ ಸಾಕ್ಷಿದಾರರುಗಳು ನ್ಯಾಯಾಲಯಗಳಲ್ಲಿ 
ತನಿಖಾಧಿಕಾರಿಗಳ ಮುಂದೆ ನೀಡಿದ ಹೇಳಿಕೆಗೆ ವ್ಯತಿರಿಕ್ತವಾಗಿ 
ಅಭಿಯೋಜನೆ ಪಕ್ಷಕ್ಕೆ ಧಕ್ಕೆಯುಂಟಾಗುವ ರೀತಿ ಪ್ರತಿಕೂಲ ಸಾಕ್ಷ್ಯ 
ನುಡಿಯುವುದರಿಂದ ಪ್ರಮುಖವಾಗಿ ಶಿಕ್ಷೆಯ ಪ್ರಮಾಣ ಕಡಿಮೆ 
ಇರುತ್ತದೆ. 

* ಪ್ರಮುಖ ಸಾಕ್ಷಿಗಳು ಪ್ರಕರಣದ ನ್ಯಾಯಯುತ ಇತ್ಯರ್ಥಕ್ಕೆ 
ಅವಶ್ಯಕವಾದ ಅಂಶಗಳ ಕುರಿತು ವ್ಯತಿರಿಕ್ತ ಸಾಕ್ಷ್ಯ ನುಡಿಯುವುದು. 

* ಹಲವಾರು ಪ್ರಕರಣಗಳಲ್ಲಿ ನ್ಯಾಯಾಲಯದ ಹೊರಗೆ ಭಾದಿತರು 
ರಾಜಿ ಮಾಡಿಕೊಂಡು ಪ್ರತಿಕೂಲ ಸಾಕ್ಷಿ ನುಡಿಯುವಂತಹ 
ಕಾರಣಗಳಿಂದ. 


ಈ | ಪ್ರಾಸಿಕ್ಯೂಷನ್‌ ರೇಟ್‌ ಹೆಚ್ಚಿಸಲು ಸರ್ಕಾರ 
ಕೈಗೊಂಡಿರುವ ಕ್ರಮಗಳೇನು? 


* ಪ್ರಕರಣದ " ಸಾಕ್ಷಿಗಳು ನ್ಯಾಯಾಲಯದ ಮುಂದೆ 


ಪರಿಣಾಮಕಾರಿಯಾಗಿ ಸಾಕ್ಷ್ಯ ನುಡಿಯುವ ಬಗ್ಗೆ ಅವರಿಗೆ ಅಗತ್ಯ 
ಮಾಹಿತಿ , ಮತ್ತು - ಸಹಕಾರವನ್ನು ನೀಡುವ ಬಗ್ಗೆ 
ಅಧಿಯೋಜನಾಧಿಕಾರಿಗಳಿಗೆ ಸೂಚನೆಗಳನ್ನು. ನೀಡಲಾಗಿದೆ. 


ಅಭಿಯೋಜಕರುಗಳಿಗೆ ಕಾಲ ಕಾಲಕ್ಕೆ 


ಅಭಿಯೋಜಕರು.- ನ್ಯಾಯಾಲಯದ ಮುಂದೆ ಪರಿಣಾಮಕಾರಿಯಾಗಿ ' 
ವಾದ ಮಂಡಿಸಲು / ಅಭಿಯೋಜನಾ ಪ್ರಕರಣ ಮಂಡಿಸಲು ಮಾನ್ಯ 
ಸರ್ವೋಚ್ಛ ಹಾಗೂ ಉಚ್ಛ". ನ್ಯಾಯಾಲಯಗಳ ತೀರ್ಪುಗಳನ್ನು 


`ಉಲ್ಲೇಖಿಸಿ ಪ್ರಕರಣದ ವಸ್ತು: ಸ್ಥಿತಿ ಮತ್ತು ಸನ್ನಿವೇಶಗಳಿಗೆ ಆ 


ತೀರ್ಪುಗಳನ್ನು ಅಳವಡಿಸಿಕೊಂಡು ವಾದ / ಪ್ರಕರಣಗಳನ್ನು 
ಮಂಡಿಸಲು ಸೂಚಿಸಲಾಗಿದೆ. 

ಸ್ಥಿ ತರಬೇತಿ / 
ಕಾರ್ಯಾಗಾರಗಳನ್ನು ಆಯೋಜಿಸುವ ಮುಖಾಂತರ ಆಯಾ 
ಕಾಯ್ದೆಗಳ ಕಲಂ, ನಿಯಮಗಳ ಕುರಿತು ಹೆಚ್ಚಿನ ಜ್ಞಾನಾರ್ಜನೆಗಾಗಿ 


ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ಉಪನ್ಯಾಸ ಕಾರ್ಯಕ್ರಮಗಳು 


- ಹಮ್ಮಿಕೊಳ್ಳಲಾಗುತ್ತಿದೆ ಮತ್ತು ಆ ಮೂಲಕ ಅಭಿಯೋಜಕರುಗಳ 


ಕಾರ್ಯಕ್ಷಮತೆಯನ್ನು ಉತ್ತಮ ಪಡಿಸಲು ಕ್ರಮ ವಹಿಸಲಾಗುತ್ತಿದೆ. 


ಒಇ 199 ಪಿಪಿಇ 202೫ 


(ಆರಗ AD 


ಗೃಹ ಸಚಿವರು , 


